ಲಿಖಿತ ಮೂಲಕ ಉತ್ತರಿಸುವ ಪ್ರಶ್ನೆ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತೊಂದನೆಯ ಅಧಿವೇಶನ 
ಸೋಮವಾರ, ದಿನಾಂಕ : 21ನೇ ಸೆಪ್ಟೆಂಬರ್‌, 2020 


E.W.S Centificate ನ್ನು ಪಡೆಯುವ ಮಾನದಂಡಗಳ ಬಗ್ಗೆ 
ಶ್ರೀ ಬಸವರಾಜ ಶಿವಲಿಂಗಪ್ಪ ಹೊರಟ್ಟಿ(ಶಿಕ್ಷಕರ ಕ್ಷೇತ್ರ) - 


14 (149) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ - 


(ಅ) ರಾಜ್ಯದಲ್ಲಿ E.W.S (Economically Weaker Section Certificate) ನ್ನು ಪಡೆಯಲು ಇರುವ ಮಾನದಂಡಗಳೇನು; ಇದರ 
ಸಂಬಂಧ ರಾಜ್ಯ ಸರ್ಕಾರ ಹೊರಡಿಸಿರುವ ಆದೇಶದ ಪ್ರತಿ ನೀಡುವುದು; 


(ಆ) ರಾಜ್ಯದಲ್ಲಿ ಈ ಪ್ರಮಾಣ ಪತ್ರ ಪಡೆಯಲು ಅರ್ಹರಿರುವ ಜಾತಿಗಳು ಯಾವುವು; ಇದರ ಸಂಬಂಧ ಕೇಂದ್ರ ಸರ್ಕಾರ 
ಹೊರಡಿಸಿರುವ ಮಾರ್ಗಸೂಚಿ ಹಾಗೂ ಇತರೆ ಆದೇಶದ ಪ್ರತಿಗಳನ್ನು ನೀಡುವುದು; 


(ಇ) ರಾಜ್ಯದಲ್ಲಿ ಈ ಪ್ರಮಾಣ ಪತ್ರ ಪಡೆಯಲು ಸರ್ಕಾರವು ನಿಗದಿಪಡಿಸಿರುವ ಉಪ ಜಾತಿಗಳನ್ನು ದೃಢೀಕರಿಸುವ ದಾಖಲೆಗಳು 
ಯಾವುವು; 
(ಈ) ಸದರಿ ಅಭ್ಯರ್ಥಿಯ ಟಿ.ಸಿ. ಅಥವಾ ಜನನ ಪ್ರಮಾಣ ಪತ್ರದಲ್ಲಿ ಭಾರತೀಯ ಹಿಂದು ಒಕ್ಕಲಿಗ ಎಂದು ನಮೂದಾಗಿದ್ದು ಉಪ 


ಜಾತಿಗಳನ್ನು ನಮೂದಿಸಿರುವುದಿಲ್ಲ; ಹಾಗಾದರೆ ಉಪ ಜಾತಿಗಳನ್ನು ರುಜುವಾತು ಮಾಡಿ £.w.s (Economically Weaker 
Section Certificate) ನ್ನು ಪಡೆಯಲು ಯಾವ ದಾಖಲೆಗಳನ್ನು ನೀಡಬೇಕಾಗುತ್ತದೆ? ವಿವರವಾದ ಮಾಹಿತಿಗಳನ್ನು ನೀಡುವುದು; 


